ಕರ್ನಾಟಕ ವಿಧಾನ ಪರಿಷತ್‌ 


1 ಚೆಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


749 (1025) 


ಶಿ ನ್‌. 7 
ಶ್ರೀ ಎನ್‌'ಅಪ್ಲಾಜಿಗೌಡ 


3 ವಿಷಯ ದಾಖಿಲೆರಹಿತ ಕಂದಾಯ 
ಗ್ರಾಮಗಳು 
4 | ಉತ್ತರಿಸಬೇಕಾದ ದಿನಾಂಕ 10/03/2021 


3 ಸ್ತರಸುವ ಸಚವರ 


ಮಾನ್ಯ ಕಂದಾಯ ಸಚಿವರು 


ಉತ್ತರ 


ಘೋಷಿಸಲಾಗಿದೆ; 
(ತಾಲ್ಲೂಕುವಾರು ವಿವರ ನೀಡುವುದು ) 


ಮಂಡ್ಯ `ಚತ್ಸಯಲ್ಲಿ ಇಟ್ಟು 
ಗ್ರಾಮಗಳೆಂದು ಘೋಷಿಸಲಾಗಿದೆ; 
ಮಂಡ್ಯ ತಾಲ್ಲೂಕು -00 
2.ಮದ್ದೂರು ತಾಲ್ಲೂಕು -05 
3.ಮಳವಳ್ಳಿ ತಾಲ್ಲೂಕು -02 
4.ಪಾಂಡವಪುರ ತಾಲ್ಲೂಕು - 
5.ಕೆ.ಆರ್‌.ಪೇಟೆ. ತಾಲ್ಲೂಕು -04 
6.ನಾಗಮಂಗಲ ತಾಲ್ಲೂಕು -05 
7.ಶ್ರಿರಂಗಪಟ್ಟಣ ತಾಲ್ಲೂಕು -01 


23 ಗ್ರಾಮಗಳನ್ನು ಕಂದಾಯ 


ಹೊಸದಾಗಿ ಕಂದಾಯ 
ಘೋಷಿಸಿರುವ 

ಇಲ್ಲಿಯವರೆಗೆ ನಿವೇಶನ 
ಹಕ್ಕುಪ ತ್ರಗಳನ್ನು ನೀಡಿದೆ; 


(ತಾಲ್ಲೂಕುವಾರು ವಿಷರ ನೀಡುವುದು) 


ಗ್ರಾಮಗಳೆಂ: 
ಗ್ರಾಮಗಳಲ್ಲಿ 


ಸಂಬಂಧ ಎಷ್ಟು 


ಹಾಷುರ್‌ ಹಕ್ಕಪ್ರಗಳನ್ನಾ ಪಾಕಸರವದ 


ಕಂದಾಯೆ ಗ್ರಾಮಗಳಂದು'`ಗುರುತಿಸಲು 
ಇರುವ ಮಾನದಂಡಗಳಾವುವು; (ವಿವರ 
ನೀಡುವುದು) 


ಸಂಖ್ಲೆ 


ನ್ನು 


ಸುಮಾರು 50 ಅಥವಾ 
ಹೊಂದಿರುವ ದಾಖಿಲೆರಹಿತ 


° ಕನಿಷ್ಠ ಕುಟುಂಬಗಳ 
ಜನಸಂಖ್ಯೆ ಸುಮಾರು 


ಸುಮಾರು 250 


ಜನವಸತಿ" ಪ್ರದೇಶಗಳು. 

* ಗ್ರಾಮಕ್ಕಿರಬೇಕಾದ ಜಮೀನಿನ ವಿಸ್ತೀರ್ಣ ಕನಿಷ್ಠ ಸುಮಾರು 
100 ಎಕರೆ ಅಥವಾ ಅದಕ್ಕೆ ಮೇಲ್ಲಟ್ಟು-. (ಈ ಷರತ್ತನ್ನು 
ಬೆಟ್ಟಗುಡ್ಡಗಳ ತಪಲು ಮತ್ತು ಅರಣ್ಯ. ಪ್ರದೇಶಗಳಲ್ಲಿನ 
ಜನವಸತಿ ಪ್ರದೇಶಗಳ ಪ್ರಕರಣದಲ್ಲಿ ಸಕಾರಣದ ಸಮೇತ 
ಸಡಿಲಿಸಬಹುದು) 


* ಮೂಲ ಗ್ರಾಮಠಾಣಕ್ಕೆ ಹೊಂದಿಕೊಂಡಿರಬಾರದು.(ಮೂಲ 


ಗ್ರಾಮಠಾಣದಿಂದ ಅಂದಾಜು 1 ಕಿ.ಮೀ ಅಂತರ ಸೂಕ್ತ) 


Ro 


ಈ) ಕಂದಾಯ ಗ್ರಾಮೆಗಳಲ್ಲಿ 
ಫಲಾನುಭವಿಗಳಿಗೆ ನಿವೇಶನ ನೀಡಲು 
ಇರುವ ಮಾನದಂಡಗಳಾವುವು; (ವಿವರ 
ನೀಡುವುದು) 


ದಿನಾಂಕ:16-12-2017ಕ್ಕಿಂತ ಮೊದಲು ದಾಖಲೆರಹಿತ 
ಜನವಸತಿಯಲ್ಲಿ ವಾಸವಿರುವ ಬಗ್ಗೆ ದಾಖಲೆನೀಡಬೇಕು. 
ಯಾವುದೇ ವ್ಯಕ್ತಿಗೆ ನಾಲ್ಕು ಸಾವಿರ ಚದರ ಅಡಿಗಿಂತ ಹೆಚ್ಚಿನ 
ವಿಸ್ತೀರ್ಣದ ನಿವೇಶನ ನೀಡಲಾಗುವುದಿಲ್ಲ. 

ನಮೂನೆ 3-ಸಿ ಯಲ್ಲಿ ನಿವೇಶನ ಮಂಜೂರಾತಿಗೆ 
ಅರ್ಜಿಯನ್ನು ಸಂಬಂಧಪಟ್ಟ ತಹಶೀಲ್ದಾರ್‌ ರವರಿಗೆ 
ಸಲ್ಲಿಸುವುದು. 

ತಹಶೀಲ್ದಾರ್‌ ರವರು ವಿಚಾರಣೆ ನಡೆಸಿ ಸಂಬಂಧಪಟ್ಟ 
ಕಂದಾಯ ಅಧಿಕಾರಿಗಳು ಹಾಗೂ ಇತರೆ ಇಲಾಖೆಗಳಿಂದ 
ನಿಯಮಾನುಸಾರ ಪರಿಶೀಲನಾ ವರದಿ ಪಡೆದು ಅರ್ಹ 
ಫಲಾನುಭವಿಗಳಿಗೆ ನಮೂನೆ 3-ಇ ರಲ್ಲಿ ಹಕ್ಕುಪತ್ರ 
ನೀಡುತ್ತಿದೆ. 


ಕಂಇ 03 ಪಿಎಲ್‌ಸಿ 2021 


ಹ 
ಸೊ 
(ಆರ್‌. ಆಕೋಕ್‌ 


ಕಂದಾಯ ಸಚಿವರು 


